ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕ್ಕೆ ರಹಿತ ಪ್ರಶ್ನೆ 
ದಿನಾ೦ಕ: 09-03-2021 ಪ್ರಶ್ನೆ ಸಂಖ್ಯೆ: 696(807) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಎಂ. ನಾರಾಯಣಸ್ವಾಮಿ(ಸ್ಮಳೀಯ ಸಂಸ್ಥೆಗಳ ಕ್ಲೇತ್ರು) 
ಉತ್ತರ ನೀಡಬೇಕಾದ ದಿನಾ೦ಕ: 09-03-2021 


ಉತ್ತರಿಸುವ ಸಚಿವರು: ಮಾನ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ 
ಸಚಿವರು 


ವಿಷಯ:  ಕೋವಿಡ್‌ ಸಂದರ್ಭದಲ್ಲಿ ಹಂಚಿಕೆಯಾಗದೇ ಇರುವ ರೇಷನ್‌ ಕಿಟ್ಟುಗಳ ಬಗ್ಗೆ 


(ಅ) ಕೋವಿಡ್‌ ಸಂದರ್ಭದಲ್ಲಿ ಹಂಚಿಕೆ ಆಗದೆ ಉಳಿದಿರುವ ರೇಷನ್‌ ಕಟ್ಟುಗಳ ಸಂಖ್ಯೆ ಎಷ್ಟು; 
(ಸಂಪೂರ್ಣ ವಿವರ ನೀಡುವುದು) 


(ಆ) ಯಲಹಂಕದಲ್ಲಿ 750 ರೇಷನ್‌ ಕಿಟ್ಟುಗಳು ಕೊಳೆತ ಸ್ಥಿತಿಯಲ್ಲಿ ಸಿಕ್ಕಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


(ಇ) ಬಂದಿದ್ದಲ್ಲಿ, ಈ ವಿಷಯದ ಕುರಿತು ಅಲ್ಲಿನ ಅಧಿಕಾರಿಗಳ ವಿರುದ್ದ ಜರುಗಿಸಲಾದ ಕ್ರಮ 
ಏನು; 


(ಈ) ಈ ರೀತಿ ಇನ್ನ ಎಷ್ಟು ಕಡೆಗಳಲ್ಲಿ ರೇಷನ್‌ ಕಿಟ್ಟಿಗಳು ಉಪಯೋಗಿಸದೆ ಹಾಗೆ ಉಳಿದಿವೆ, 
ಮತ್ತು ಅದನ್ನು ಇಲಾಖೆ ಯಾವ ರೀತಿಯಲ್ಲಿ ಲೆಕ್ಕ ಮತ್ತು ಮಾಹಿತಿ ಕಲೆ ಹಾಕುತ್ತಿದೆ; 
(ಸಂಪೂರ್ಣ ವಿವರ ನೀಡುವುದು) 


(ಉ) ಮಾಹಿತಿ ಬಂದ ನಂತರ ಇಲಾಖೆಯ ಮುಂದಿನ ಕ್ರಮ ಏನು? (ವಿವರ ನೀಡುವುದು) 


